ಕರ್ನಾಟಿಕ ಬಿಧಾಸ ಪರಿಷತ್ತು 


ವಿಶ್ವವಿದ್ಯಾಲಯದಲ್ಲಿ ಯಾವ ಯಾವ 
ಕೋರ್ಸ್‌ಗಳಿಗೆ ಅವಕಾಶ ಕಲ್ಪಿಸಲಾಗಿದೆ; 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 463 (629) 
ಸದಸ್ಯರ ಹೆಸರು ಡಾ: ಕೆ. ಗೋವಿಂದರಾಜ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ 21.02.2022 
ಉತ್ತರಿಸುವ ಸಚಿವರು ಉನ್ನತ ಶಿಕಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ 
ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರು. _ 
ಕ್ರ.ಸಂ ಪ್ರಶ್ನೆ ಉತ್ತರ 
ಅ) | ಬೆಂಗಳೂರು ತೇಂದ್ರ | ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಅವಕಾಶ 


ಕಲ್ಪಿಸಲಾಗಿರುವ ಕೋರ್ಸ್‌ಗಳ ವಿವರಗಳನ್ನು ಅಡಕ-1ರಲ್ಲಿ 
ಅನುಬಂಧಿಸಿದೆ. 


ಆಅ) 


ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯದ 
ಆವರಣದಲ್ಲಿ ಯಾವ ರೀತಿಯ 
ಅಭಿವೃದ್ದಿ ಕಾಮಗಾರಿಗಳನ್ನು 
ಕೈಗೊಂಡು ನಿರ್ವಹಿಸಲಾಗುತ್ತಿದೆ. 
ಕಾಮಗಾರಿಗಳನ್ನು ನಿರ್ವಹಿಸುತ್ತಿರುವ 
ಇಲಾಖೆ / ಕಾಮಗಾರಿಗಳ ವಿವರ, 
ಅಂದಾಜು ವೆಚ್ಚ, ಪ್ರಸ್ತುತ 
ಕಾಮಗಾರಿಗಳ ಪ್ರಗತಿ ಕುರಿತಾಗಿ 
ಪ್ರತ್ಯೇಕವಾದ ಸಂಪೂರ್ಣ 
ಮಾಹಿತಿಯನ್ನು ಒದಗಿಸುವುದು; 


ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯದ ಸೆಂಟ್ರಲ್‌ ಕಾಲೇಜು 
ಹಾಗೂ ಪ್ರಸನ್ನ ಕುಮಾರ್‌ ಬ್ಲಾಕ್‌ ಆವರಣಗಳಲ್ಲಿ ಒಟ್ಟು 
4.0 ಎಕರೆ ಜಮೀನಿನಲ್ಲಿ ವಿಶ್ವವಿದ್ಯಾಲಯದ 
ಆವರಣವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಲು 
ಶೈಕ್ಷಣಿಕ ಘಟಕ, ಕ್ರೀಡಾ ಘಟಕ, ಈಜು ಕೊಳ, ಒಳ ಹಾಗೂ 
ಹೊರಾಂಗಣ ಕ್ರೀಡಾ ಸೌಲಭ್ಯಗಳು, ಸೈವಾಕ್‌ ಮುಂತಾದ 
ಅತ್ಯಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ 
ಕಾಮಗಾರಿಗಳನ್ನು ಅಂದಾಜು ರೂ.155.00ಕೋಟಿಗಳ 
ವೆಚ್ಚದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಇಂಜಿನಿಯರಿಂಗ್‌ ಘಟಕದ ಮೂಲಕ ನಿರ್ವಹಿಸಲಾಗುತ್ತಿದೆ. 


ಪ್ರಸ್ತುತ ಕಾಮಗಾರಿಗಳ ಪ್ರಗತಿ ಕುರಿತಾದ ಮಾಹಿತಿಯನ್ನು 
ಅಡಕ-2ರಲ್ಲಿ ಅನುಬಂಧಿಸಿದೆ. 


ಇ) 


| ಅಭಿವೃದ್ಧಿ 


ಕಾಮಗಾರಿಗಳನ್ನು 
ವಿಶ್ವವಿದ್ಯಾನಿಯಲಯದ 
ಸಂಪನ್ಮ್ನೂಲದಿಂ೦ದ ಭರಿಸಲು 
ಆದೇಶವಾಗಿರುವುದು ನಿಜವೇ; 
ಹಾಗಿದ್ದಲ್ಲಿ, ಈ ಆರ್ಥಿಕ ಹೊರೆಯನ್ನು 
ನಿಭಾಯಿಸಲು ಸರ್ಕಾರ- 
ವಿಶ್ವವಿದ್ಯಾನಿಲಯ ಕೈಗೊಂಡಿರುವ 
ಕ್ರಮಗಳು ಏನು? (ವಿವರ 
ಒದಗಿಸುವುದು) 


ಹೌದು. 


ಕಾಮಗಾರಿಯ ಆರ್ಥಿಕ ಹೊರೆಯನ್ನು ವಿಶ್ವವಿದ್ಯಾಲಯದ 
ಆಂತರಿಕ ಸಂಪನೂಲದಿಂದಲೇ ಭರಿಸುವ 
ಷರತ್ತಿಗೊಳಪಟ್ಟು ಕಾಮಗಾರಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 


ಅದರಂತೆ, ವಿಶ್ವವಿದ್ಯಾಲಯವು 2021-22ನೇ ಸಾಲಿನಲ್ಲಿ 
ರೂ.6200 ಕೋಟಿಗಳನ್ನು ಕಾಮಗಾರಿ ನಿರ್ವಹಣಾ ಸಂಸ್ಥೆಗೆ 
ಪಾಪತಿಸಿರುತ್ತದೆ. 


ಸಂಖ್ಯೆ: ಇಡಿ 86 ಯುಬಿವಿ 2022) 


(ಡಾ: ಅಶ್ವಥ್‌ ರಾಯಣ ಸಿ.ಎನ್‌) 


ಉನ್ನತ ಶಿಕ್ಷಣ, ಐಟಿ-ಬಿಟಿ ವಿಜ್ನಾನ ಮತ್ತು ತಂತ್ರಜ್ಞಾನ, ವಿದ್ಯುನ್ಮಾನ ಮತ್ತು 
ಕೌಶಲ್ಯಾಭಿವೃದ್ಧಿ, ಜೀವನೋಪಾಯ ಹಾಗೂ ಉದ್ಯಮಶೀಲತೆ ಸಚಿವರು. 


ಅಡಕ-1 


ಪ್ರಸ್ತುತ ಬೆಂಗಳೂರು ನಗರ (ಕಂದು) ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ನಾತಕೋತ್ತರ 
ಅಧ್ಯಯನ ವಿಭಾಗಗಳ/ಕೋರ್ಸುಗಳ ಪಟ್ಟಿ 


} 


4K 


Name of the PG Departments functioning in 
Central College Campus 


[3 


4 A 
5 | Arts Programmes 


[Deparment of Kannada 
{Department of English 

| Department of Economics 
Department of History 
Department of Political Science 
Department of Sociology 


Programmes 


| S| 

11 

12 

13 

Science 

14 

15 

16 


6 
3 
$ 
9 Centre for Global Languages 
10 Department of Chemistry _ 


ಸ: 
| Department of Social Work ಕ 
Mass Communication & Journalism 
Department of Bio-Chemistry 


Department of Mathematics 
Fashion and Apparel Design Technology 


Department of Animal Science 
| Department of Plant Science _ 


Department of Physics 
Department of Environmental Science 


18 Department of Computer Science 
| 19 | Commerce Commerce MN ] 
Management | 
8 Management 


ಜೂ Programmes 


ಕುಲಸಚಿವರು 


ಅಡಕ-2 ೬, 


A 4 y 
Name Of Work: Redevelopment of Bengaluru city university campus, 
Bengaluru. | 
Physical Progress Of Repair works 
Chemistry Block: 


}. Water proofing work is under progress - 75% Completed. 
2. Doors & Windows repairs easing Works under progress 40% Completed. 
3. Internal walls & Ceiling Punning works under progress 45% Completed. 
4. Electrical conduiting & wiring works under progress 50% Compieted. 
5. Water supply & Sanitary repair works under progress - 65% Completed. 


Library Block: 
1. Water proofing work is under progress 
2. Scaffolding work for external walls repair & painting. 
4. Electrical conduiting & wiring works under progress 
4. Toilet repair works under progress 
Auditorium: | 
|. Water proofing work is under progress 
2. Replacement of AC sheels with Puff Sheet 
3. Replacement of AHU (4/C) 


- 50% Completed. 
- 90% Completed. 
- 35% Completed. 

45% Completed. 


50% Compieied. 
Completed. 
50% Competed. 


Mathematics Block: Water proofing work is under progress 25% Completed. 


Entrance Arch: Marking completed Excavation under progress. 


Physical Progress of New works 


Academic Block: Earthwork excavation & rock chiseling work under progress, - 60%» Completed. 


Sports Block: 
i. Foundation work completed. 
2. Plinth beam PCC completed & fabrication work under progress- 50% 


Completed. 
Swimming pool: Earthwork excavation work under progress. - 10% Completed. 
Yoral Financial Progress § 
13674.96 Lakhs 


Contract Value - 

Expenditure 2267.00. Lakhs 
Percentage of Progress 

Financial - 17.31% 

-physical - 26.31% 


ಕುಲಸಚಿವರು 


